


CPMG/ KA/ BG-GPO/13/2003-2005 1 | ವಿಶ್ವಮಾನವ ವರ್ಷ 











9 


GQ 


ಕರ್ನಾಟಕ ರಾಜ್ಯಕತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೯, ೨೦೦೪ (ಭಾದ್ರಪದ ೧೮, ಶಕ ವರ್ಷ ೧೯೨೬) | ಸಂಚಿಕೆ ೩೭ 





ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಆರ್ಥಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆಇ 27 ಆಖಇ 04, ಬೆಂಗಳೂರು, ದಿನಾಂಕ: 2ನೇ ಆಗಸ್ಟ್‌, 2004 

ಖಜಾನೆ ಇಲಾಖೆಯ 2004ನೇ ಸಾಲಿಗೆ ನಿವೃತ್ತರಾಗಲಿರುವ ಅಧಿಕಾರಿಗಳ ಅಧಿಸೂಚನೆ ದಿನಾಂಕ: 06.02.2004ರಲ್ಲಿ ಗ್ರೂಪ್‌-ಬಿ 
ವರ್ಗದ ಅಧಿಕಾರಿಗಳ ಪಟ್ಟಿಯ ಕ್ರಮ ಸಂಖ್ಯೆ: 16ರಲ್ಲಿ ನಮೂದಿಸಿರುವ ಶ್ರೀ ಬಿ. ನಾರಾಯಣ, ಪತ್ರಾಂಕಿತ ಉಪ ಖಜಾನಾಧಿಕಾರಿ, 
ಉಪಖಜಾನೆ, ಕಡೂರು ಇವರ ಹೆಸರನ್ನು “ಶ್ರೀ ಬಿ. ನಾರಾಯಣಸ್ವಾಮಿ ಪತ್ರಾಂಕಿತ ಉಪಖಜಾನಾಧಿಕಾರಿ, ಉಪಖಜಾನೆ, ಕಡೂರು 

ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್‌. ಪ್ರಭಾಕರ್‌ 
ಪಿ.ಆರ್‌. 1364 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಆಡಳಿತ). 


HIGH COURT OF KARNATAKA 
NOTIFICATION 
No. GOB (1) 147/ 2004, Bangalore, Dated:16" August, 2004 

Sri. S.A. Hidayethulla Shariff, Civil Judge (Jr.Dn.) and JMFC., Gudibande, is transferred and 
posted as Civil Judge (Jr.Dn.) and JMFC., Bangarpet (Newly created court under G.O. No. LAW 108 LCE 
2003 dated 23.12.2003), in the interest of public service, to take effect from the forenoon of 20.08.2004 
and until further orders. 

The Presiding Officer of the Court of Civil Judge (Jr.Dn.) and JMFC., Gowribidanur, is 
concurrently appointed as the Presiding Officer of the Court of Civil Judge (Jr.Dn.) and JMFC,, 
Gudibande, with effect from the date of relief of Sri S.A. Hidayethulla Shariff, and until further orders. He 
is directed to itinerate the said court for two days in a week i.e., on every working Thursday and Friday. 

By Order of the High Court, 
P.R. 1362 N. ANANDA 
Registrar General. 


HIGH COURT OF KARNATAKA 
NOTIFICATION 
No. GOB (I) 14(148)/ 2003, Bangalore, Dated:10" August, 2004 
Sri. Pampapathi, Presiding Officer, Fast Track Court-VI, Gulbarga, is permitted to surrender 30 
days of Earned Leave from 02.08.2004 to 31.08.2004 (bdi) for the block period of 2003-04. 


(೪೮೯ ) 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೯, ೨೦೦೪ ಭಾಗ - ೨ 





He shall be paid pay and allowance admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1363 R. RANGASWAMY 
Assistant Registrar. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 18 ಕಾಬಾಸೇ 2004, ಬೆಂಗಳೂರು, ದಿನಾಂಕ: 21ನೇ ಆಗಸ್ಟ್‌, 2004 

ಶ್ರೀ ವೀರಪ್ಪ, ಪತ್ರಾಂಕಿತ ವ್ಯವಸ್ಥಾಪಕರು, ಕಾರಾನೆ ಮತ್ತು ಬಾಯ್ದರುಗಳ ಇಲಾಖೆ, ಬೆಂಗಳೂರು, ಇವರಿಗೆ ವೇತನ ಶ್ರೇಣಿ 
ರೂ. 7400-13120ರ ಆಡಳಿತಾಧಿಕಾರಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನಾ ಮುಂಬಡ್ತಿ ನೀಡಿ ಕಾರ್ಯಾನೆ ಮತ್ತು 
ಬಾಯ್ದರುಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಆಡಳಿತಾಧಿಕಾರಿ ಹುದ್ದೆಯಲ್ಲಿ ನೇಮಿಸಿ ಆದೇಶ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿಮಲಾಕುಮಾರಿ 
ಪಿ.ಆರ್‌. 1365 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ (ಕಾರ್ಯಾನೆ ಮತ್ತು ಬಾಯ್ದರುಗಳು). 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 130 ನಯೋಸೇ 04, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌, 2004 
ಶ್ರೀ ಹೆಚ್‌.ಆರ್‌. ವಿಶ್ವನಾಥ್‌, ಕಿರಿಯ ನಗರ ಯೋಜಕ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರನ್ನು 
ಬೆಂಗಳೂರು ಅಂತರ ರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರ, ಬೆಂಗಳೂರು, ಇಲ್ಲಿನ ಕಿರಿಯ ನಗರ ಯೋಜಕರ 
ಹುದ್ದೆಗೆ ನಿಯೋಜನೆ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ. ರಂಗನಾಥ್‌ 
ಪಿ.ಆರ್‌. 1366 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 6 ಭಾಮಮ 2004, ಬೆಂಗಳೂರು, ದಿನಾಂಕ: 21ನೇ ಆಗಸ್ಟ್‌, 2004 
ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಪ್ರಸ್ತುತ ಅಧ್ಯಕ್ಷರಾದ ಶ್ರೀ ಕೆ.ಎಸ್‌. ಮಹ್ಮದ್‌ ಮಸೂದ್‌ರವರು, ಆಯೋಗದ ಮಾಜಿ 
ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ, ಶಿಕ್ಷಣ ಇಲಾಖೆಯ, ಉಪ ನಿರ್ದೇಶಕರಾದ ಶ್ರೀ ಮೀರ್‌ 
ಒಬೇದುಲ್ಲಾರವರನ್ನು ದಿನಾಂಕ: 20.11.2003ರಿಂದ ಜಾರಿಗೆ ಬರುವಂತೆ ತಮ್ಮ ಆಪ್ತ ಕಾರ್ಯದರ್ಶಿಯಾಗಿ ನಿಯೋಜನೆಯ ಮೇರೆಗೆ 
ನೇಮಕ ಮಾಡುವಂತೆ ಸರ್ಕಾರವನ್ನು ಕೋರಿದ್ದಾರೆ. 
ಆದುದರಿಂದ, ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಶ್ರೀ ಮೀರ್‌ ಒಬೇದುಲ್ಲಾರವರನ್ನು ದಿನಾಂಕ: 20.11.2003ರಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ, ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಯಾಗಿ, ಆಯೋಗದ ಅಧ್ಯಕ್ಷರ 
ಪದಾವಧಿಗೆ ಸೀಮಿತಗೊಂಡಂತೆ ನಿಯೋಜನೆಯ ಮೇರೆಗೆ ನೇಮಕಾತಿ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ. ಕೃಷ್ಣಮೂರ್ತಿ 
ಪಿ.ಆರ್‌. 1367 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ರಾಜಕೀಯ ವಿಶ್ರಾಂತಿ ವೇತನ) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 236 ಸಅರ 2004, ಬೆಂಗಳೂರು, ದಿನಾಂಕ: 19ನೇ ಆಗಸ್ಟ್‌, 2004 
ಆರ್ಥಿಕ ಇಲಾಖೆಯ (ವೆಚ್ಚ-5) ಸರ್ಕಾರದ ಅಧೀನ ಕಾರ್ಯದರ್ಶಿ ಶ್ರೀಮತಿ ಭವಾನಿದೇವಿ ಇವರಿಗೆ 40 ದಿನಗಳ ಗಳಿಕೆ 
ರಜೆಯನ್ನು ದಿನಾಂಕ: 20.09.2004 ರಿಂದ 29.10.2004 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೯, ೨೦೦೪ ೪೯೧ 





ಮೇಲ್ಕಂಡ ರಜೆ ಅವಧಿಯಲ್ಲಿ ಅದೇ ಇಲಾಖೆಯಲ್ಲಿ (ವೆಚ್ಚ-5) ಶಾಖಾಧಿಕಾರಿ ಶ್ರೀ ವಿ.ಎಸ್‌. ಜೆರೆ ರವರನ್ನು ಪ್ರಭಾರದ ಮೇಲೆ 
ಮೇಲ್ಕಂಡ ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1368 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 531 ಹೆಚ್‌ಎಸ್‌ಹೆಚ್‌ 2004, ಬೆಂಗಳೂರು, ದಿನಾಂಕ: 20ನೇ ಆಗಸ್ಟ್‌, 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 939 ಹೆಚ್‌ಎಸ್‌ಹೆಚ್‌ 2003 ದಿನಾಂಕ 05.08.2004ರ ಕ್ರಮ ಸಂಖ್ಯೆ: 68 ರಲ್ಲಿ ಡಾ: 
ಮಮತಾ ಹೆಚ್‌.ಕೆ. ಇವರನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹದಿನಾರು, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ ಇಲ್ಲಿಗೆ 
ಸ್ಥಳನಿಯುಕ್ತಿಗೊಳಿಸಿರುವುದನ್ನು ಮಾರ್ಪಡಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಚಂದಗಾಲ, ಮಂಡ್ಯ ಜಿಲ್ಲೆ ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 
ಉಳಿದಂತೆ ದಿನಾಂಕ: 05.08.2004ರ ಅಧಿಸೂಚನೆಯಲ್ಲಿನ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಶೀನಾಥ ಪಟವಾಡಿ 
ಪಿ.ಆರ್‌. 1369 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಆಕುಕ 529 ಹೆಚ್‌ಎಸ್‌ಹೆಚ್‌ 2004, ಬೆಂಗಳೂರು, ದಿನಾಂಕ: 21ನೇ ಆಗಸ್ಟ್‌, 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 939 ಹೆಚ್‌ಎಸ್‌ಹೆಚ್‌ 2003 ದಿನಾಂಕ 05.08.2004ರ ಕ್ರಮ ಸಂಖ್ಯೆ: 16 ರಲ್ಲಿನ 
ಡಾ: ವಿಶ್ವನಾಥ್‌, ಇವರನ್ನು “ಪ್ರಾಥಮಿಕ ಆರೋಗ್ಯ ಕೇಂದ್ರ, ಲಕ್ಕುಂಡಿ, ಗದಗ ಜಿಲ್ಲೆ” ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಕ 
ಮಾಡಿರುವುದನ್ನು ಮಾರ್ಪಡಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ “ಪ್ರಾಥಮಿಕ ಆರೋಗ್ಯ ಕೇಂದ್ರ, 
ಮುಳಗುಂದ, ಗದಗ ಜಿಲ್ಲೆ” ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 
ಉಳಿದಂತೆ ದಿನಾಂಕ: 05.08.2004ರ ಅಧಿಸೂಚನೆಯಲ್ಲಿನ ಷರತ್ತುಗಳು ಅನ್ವಯಿಸುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಶೀನಾಥ ಪಟವಾಡಿ 
ಪಿ.ಆರ್‌. 1370 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಅಧಿಸೂಚನೆ 
ಸಂಖ್ಯೆ: ಆಕುಕ 530 ಹೆಚ್‌ಎಸ್‌ಹೆಚ್‌ 2004, ಬೆಂಗಳೂರು, ದಿನಾಂಕ: 21ನೇ ಆಗಸ್ಟ್‌, 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 939 ಹೆಚ್‌ಎಸ್‌ಹೆಚ್‌ 2003 ದಿನಾಂಕ 05.08.2004ರ ಕ್ರಮ ಸಂಖ್ಯೆ: 4 ರಲ್ಲಿನ 
ಡಾ: ಪ್ರಶಾಂತ್‌ ಪಿ.ಜಿ. ಇವರನ್ನು “ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸೋಗಿ, ಬಳ್ಳಾರಿ ಜಿಲ್ಲೆ” ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಕ 
ಮಾಡಿರುವುದನ್ನು ಮಾರ್ಪಡಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ “ಸಾರ್ವಜನಿಕ ಆಸ್ಪತ್ರೆ, 
ಹಗರಿಬೊಮ್ಮನಹಳ್ಳಿ, ಬಳ್ಳಾರಿ ಜಿಲ್ಲೆ” ಇಲ್ಲಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 
ಉಳಿದಂತೆ ದಿನಾಂಕ: 05.08.2004ರ ಅಧಿಸೂಚನೆಯಲ್ಲಿನ ಷರತ್ತುಗಳು ಅನ್ವಯಿಸುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕಾಶೀನಾಥ ಪಟವಾಡಿ 
ಪಿ.ಆರ್‌. 1371 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 463 SAS 2004, Bangalore, Dated: 20" August, 2004 
The orders issued in para 2 of Government Notification of even number dated 13.08.2004 posting 
Sri Pankaj Kumar Pandey, IAS (KN 2000), as Chief Executive Officer, Zilla Panchayat, Gulbarga are 


೪೯೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೯, ೨೦೦೪ ಭಾಗ - ೨ 





cancelled and he is continued as Commissioner, Mysore Urban Development Authority, Mysore, until 
further orders. 


By Order and in the name of the Governor of Karnataka, 
S. SELVAKUMAR 
P.R. 1372 Deputy Secretary to Government, 
Department of Personnel and Administrative Reforms (Services). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 122 ನಯೋಸೇ 2004, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌, 2004 
ಶ್ರೀ ಆರ್‌. ನಂಜುಂಡರೆಡ್ಡಿ, ಕಿರಿಯ ನಗರ ಯೋಜಕರು, ನಗರ ಯೋಜನಾ ಇಲಾಖೆ ಕೇಂದ್ರ ಕಛೇರಿ (ಸ್ಥಳ ನಿರೀಕ್ಷಣೆಯಲ್ಲಿ) 
ಇವರನ್ನು ನಗರ ಯೋಜನಾ ಸಹಾಯಕ ನಿರ್ದೇಶಕರು, ಉಡುಪಿ ಕಛೇರಿಯಲ್ಲಿ ಖಾಲಿ ಇರುವ ಕಿರಿಯ ನಗರ ಯೋಜಕರ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 


ಪಿ.ಆರ್‌. 1373 


ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 59 ಆಇಸೇ 2004, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌, 2004 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಸಿಆಸುಇ 114 ಆಸೇವ 2004, ದಿನಾಂಕ: 
05.08.2004ರಲ್ಲಿ ಶ್ರೀ ಎಸ್‌.ಪಿ. ಷಡಕ್ಷರಸ್ವಾಮಿ, ಕೆ.ಎ.ಎಸ್‌, (ಕರಿಯ ಶ್ರೇಣಿ) ಅವರನ್ನು ಬೆಂಗಳೂರು ದಕ್ಷಿಣ ವಲಯದ 
ಉಪನಿರ್ದೇಶಕರ ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಆಹಾರ ಮತ್ತು ನಾಗರೀಕ ಸರಬರಾಜು ವಶಕ್ಕೆ 
ನೀಡಿರುವುದರಿಂದಲೂ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಇಲಾಖೆಯ ಈ ಮುಂದೆ ಕಾಣಿಸಿದ ಅಧಿಕಾರಿಗಳನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

















ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಲಾದ ಸ್ಥಳ 

1. | ಶ್ರೀ ಎಸ್‌.ಪಿ. ಷಡಕ್ಷರಸ್ವಾಮಿ, ಕೆ.ಎ.ಎಸ್‌. ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು 
ಬೆಂಗಳೂರು, ದಕ್ಷಿಣ ವಲಯಕ್ಕೆ ವರ್ಗಾವಣೆ ಇಲಾಖೆ, ಬೆಂಗಳೂರು ದಕ್ಷಿಣ ವಲಯ, ಬೆಂಗಳೂರು. 
ಆದೇಶದಲ್ಲಿರುವ 

2. | ಶ್ರೀ ಅಜೀಜುದ್ದೀನ್‌ ಹಫೀಜ್‌, ಉಪನಿರ್ದೇಶಕರು, ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಬೆಂಗಳೂರು ದಕ್ಷಿಣ ವಲಯ. 

3. | ಶ್ರೀ ವಿಜಯಕುಮಾರ್‌, ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು 
ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಇಲಾಖೆ, ಬೆಂಗಳೂರು ಕೇಂದ್ರ ವಲಯ, ಬೆಂಗಳೂರು. 
ಸರಬರಾಜು ಇಲಾಖೆ, ಬೆಂಗಳೂರು ಗ್ರಾಮಾಂತರ. 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜೆ. ಶ್ರೀನಿವಾಸನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ. 


ಪಿ.ಆರ್‌. 1374 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ-! 
ಸಂಖ್ಯೆ: ಇಡಿ 402 ಡಿಪಿಐ 2004, ಬೆಂಗಳೂರು, ದಿನಾಂಕ: 21ನೇ ಆಗಸ್ಟ್‌, 2004 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಯಾದ ಶ್ರೀ ಅಬ್ದುಲ್‌ ವಾಜಿದ್‌, 
ಉಪನಿರ್ದೇಶಕರು (ಆಡಳಿತ), ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಇವರನ್ನು ನಿಯೋಜನೆಯ ಮೇಲೆ ಬೆಂಗಳೂರು 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೯, ೨೦೦೪ ೪೯೩ 





ಮಹಾನಗರಪಾಲಿಕೆಯಲ್ಲಿ ಉಪನಿರ್ದೇಶಕರು (ಶಿಕ್ಷಣ) ಹುದ್ದೆಗೆ ನೇಮಿಸಲು, ಶ್ರೀಯುತರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ಬಿಟ್ಟುಕೊಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಫ್‌.ಆರ್‌. ಸಂಬರಗಿ 
ಪಿ.ಆರ್‌. 1375 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು-1,2) 


ಅಧಿಸೂಚನೆ-॥ 
ಸಂಖ್ಯೆ: ಇಡಿ 402 ಡಿಪಿಐ 2004, ಬೆಂಗಳೂರು, ದಿನಾಂಕ: 21ನೇ ಆಗಸ್ಟ್‌, 2004 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಈ ಕೆಳಕಂಡ ಅಧಿಕಾರಿಯನ್ನು ಅವರ 
ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆ ಮತ್ತು ಸ್ಥಳಕ್ಕೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ಆದೇಶಿಸಿದೆ. 











ಕ್ರಮ ಹೆಸರು ಮತ್ತು ವಿಳಾಸ ವರ್ಗಾಯಿಸಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ ಶ್ರೀಮತಿ! ಶ್ರೀ 
1. ಕೆ. ಕಾಳಪ್ಪ, ಉಪನಿರ್ದೇಶಕರು, (ಆಡಳಿತ), ಉಪನಿರ್ದೇಶಕರು (ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೋಲಾರ ಜಿಲ್ಲೆ. ಬೆಂಗಳೂರು ದಕ್ಷಿಣ ಜಿಲ್ಲೆ (ಶ್ರೀ ಅಬ್ದುಲ್‌ ವಾಜೀದ್‌ ಇವರ 
ವರ್ಗಾವಣೆಯಿಂದ ತೆರವಾಗುತ್ತಲಿರುವ ಹುದ್ದೆಗೆ) 














ಇದು ಕೋರಿಕೆ ವರ್ಗಾವಣೆ ಆದ್ದರಿಂದ, ಶ್ರೀ ಕೆ. ಕಾಳಪ್ಪ ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಫ್‌.ಆರ್‌. ಸಂಬರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು-1,2) 


ಪಿ.ಆರ್‌. 1376 


HIGH COURT OF KARNATAKA 
NOTIFICATION 
No. GOB (1) 14(158)/ 2003, Bangalore, Dated: 20" August, 2004 

Sri. Mahadeve Gowda, Presiding Officer, Fast Track Court, Udupi, is permitted to surrender 30 
days of Earned Leave from 01.09.2004 to 30.09.2004 (bdi) for the block period of 2003-04. 

He shall be paid pay and allowance admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1377 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB (1) 14(142)/ 2003, Bangalore, Dated: 21° August, 2004 

Sri. D.S. Muttur, Presiding Officer, Fast Track Court-V, Chickballapur is permitted to surrender 30 
days of Earned Leave from 01.08.2004 to 30.08.2004 (bdi) for the block period of 2003-04. 

He shall be paid pay and allowance admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1378 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB (1) 14(152)/ 2003, Bangalore, Dated: 20" August, 2004 
Sri. B.V. Prakash, Presiding Officer, Fast Track Court-ll, Karwar is permitted to surrender 30 days 
of Earned Leave from 16.08.2004 to 14.09.2004 (bdi) for the block period of 2003-04. 


೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೯, ೨೦೦೪ ಭಾಗ - ೨ 





He shall be paid pay and allowance admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1379 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB (1) 147/ 2004, Bangalore, Dated: 24" August, 2004 

In partial modification of this office Notification of even number dated 28.07.2004, the Presiding 
Officer of the Court of V Addl. Civil Judge (Jr.Dn.), Gulbarga, is concurrently appointed as the Presiding 
Officer of the Court of Civil Judge (Jr.Dn.) and JMFC., Afzalpur (vacant court), with a direction to itinerate 
the said Court for two days in a week i.e., on every working Friday and Saturday, with immediate effect 
and until further orders. 

By Order of the High Court, 
P.R. 1380 N. ANANDA 
Registrar General. 


HIGH COURT OF KARNATAKA 
NOTIFICATION 
No. GOB (1) 14(149)/ 2003, Bangalore, Dated: 20" August, 2004 

Sri. S.H. Mittalkod, Presiding Officer, Fast Track Court-l, Karwar is permitted to surrender 30 days 
of Earned Leave from 01.09.2004 to 30.09.2004 (bdi) for the block period of 2003-04. 

He shall be paid pay and allowance admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1381 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB (1) 15(137)/ 2003, Bangalore, Dated: 20" August, 2004 

Sri. S.G. Kashimath, Civil Judge (Sr.Dn.) and CJM, Chamarajanagar is permitted to surrender 30 
days of Earned Leave from 02.08.2004 to 31.08.2004 (bdi) for the block period of 2003-04. 

He shall be paid pay and allowance admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1382 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB (1) 14(156)/ 2003, Bangalore, Dated: 20" August, 2004 

Sri. S.C. Maradi, Presiding Officer, Fast Track Court, Jamkhandi is permitted to surrender 30 days 
of Earned Leave from 01.09.2004 to 30.09.2004 (bdi) for the block period of 2003-04. 

He shall be paid pay and allowance admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1383 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB (1) 14(144)/ 2003, Bangalore, Dated: 20" August, 2004 
Sri. C.V. Margoor, Presiding Officer, Fast Track Court-l, Koppal is permitted to surrender 30 days 
of Earned Leave from 02.08.2004 to 31.08.2004 (bdi) for the block period of 2003-04. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೯, ೨೦೦೪ ೪೯೫ 





He shall be paid pay and allowance admissible for the period of leave so surrendered at the rate 
of 1/30" of the monthly pay and allowances for each day of leave surrendered as per the provisions 
contained in Rule 118(2) of K.C.S.Rs. 

By Order of the High Court, 
P.R. 1384 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB (1) 3/ 2004, Bangalore, Dated: 237 August, 2004 

Sri Siddanna Basavantappa Handral, Ill Addl. Civil Judge (Jr.Dn.), Mangalore, is transferred and 
posted as Addl. Civil Judge (Jr.Dn.), Holalkere (Vacant post), in the interest of public service, to take 
effect immediately. 

By Order of the High Court, 
P.R. 1385 N. ANANDA 
Registrar General. 
ನಗರಾಭಿವೃದ್ಧಿ ಸಚೆವಾಲಯ 
ತಿದ್ದುಪಡಿ 
ಸಂಖ್ಯೆ: ನಅಇ 4 ನಯೋಸೇ 2004, ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್‌, 2004 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ನಅಇ 4 ನಯೋಸೇ 2004 ದಿನಾಂಕ: 13.02.2004ರ ಕ್ರಮಸಂಖ್ಯೆ: 2ರಲ್ಲಿ ಶ್ರೀ ಬಿ. 
ಜಯಾನಂದಯ್ಯ ಎಂಬುದರ ಬದಲಾಗಿ “ಶ್ರೀ ಸಿ. ಜಯಾನಂದಯ್ಯ” ಎಂದು ಹಾಗೂ ಅಧಿಸೂಚನೆ ಸಂಖ್ಯೆ: ನಅಇ 4 ನಯೋಸೇ 2004 
ದಿನಾಂಕ: 15.07.2004ರ ಕಲಂ 3ರಲ್ಲಿ ಶ್ರೀ ಜಯಾನಂದಯ್ಯ ಎಂಬುದರ ಬದಲಾಗಿ “ಶ್ರೀ ಸಿ. ಜಯಾನಂದಯ್ಯ” ಎಂದು 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ. ರಂಗನಾಥ್‌ 
ಪಿ.ಆರ್‌. 1386 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 107 ಡಿಸಿಇ/2001 (ಭಾಗ-2), ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌, 2004 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಇಡಿ! 107ಡಿಸಿಇ! 2001 ದಿನಾಂಕ: 29.07.2004ರನ್ವಯ ನೇಮಕಾತಿಗೊಂಡ ಈ ಕೆಳಕಂಡ 
ಅಭ್ಯರ್ಥಿಗಳ ಸ್ಥಳನಿಯುಕ್ತಿಯನ್ನು ಮಾರ್ಪಡಿಸಿ ಅಂಕಣ (4)ರಲ್ಲಿ ತೋರಿಸಿರುವ ಕಾಲೇಜುಗಳಿಗೆ ನೇಮಕಾತಿ ಮಾಡಲಾಗಿದೆ. 




















ಕ್ರಮ ಅಭ್ಯರ್ಥಿಯ ಹೆಸರು ದಿನಾಂಕ: 29.07.2004ರ ಮಾರ್ಪಡಿಸಿ ನೇಮಕಾತಿ 

ಸಂಖ್ಯೆ ಅಧಿಸೂಚನೆಯಲ್ಲಿ ನೇಮಕಾತಿ ಮಾಡಲಾದ ಸ್ಥಳ 

ಮಾಡಿದ ಸ್ಥಳ 
1 2 3 4 
ವಿಷಯ: ಆಂಗ್ಲಭಾಷೆ 

1. ಹೇಮಾವತಿ ಬಿ.ಎಸ್‌. ಸರ್ಕಾರಿ ಕಲಾ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ 
ನಂ.1461, 17ನೇ “ಬಿ' ಮೈನ್‌, 2ನೇ ಫೇಸ್‌, ಜೆ.ಪಿ. | ಬೆಂಗಳೂರು. ಕಾಲೇಜು, ರಾಮನಗರ. 
ನಗರ, ಬೆಂಗಳೂರು-560 078 

2. ಸುರೇಂದ್ರ ಎಲ್‌. ಸರ್ಕಾರಿ ವಿಜ್ಞಾನ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ 
ಹೆಚ್‌. ನಂ. 2327, 1ನೇ ಮಹಡಿ, ಎಂ.ಐ.ಜಿ. 5ನೇ | ಬೆಂಗಳೂರು ಕಾಲೇಜು, ಚಿಕ್ಕಬಳ್ಳಾಪುರ. 
ಬಿ. ಮುಖ್ಯ ರಸ್ತೆ, 16ನೇ ಬಿ. ಅಡ್ಡರಸ್ತೆ, 3ನೇ ಹಂತ, 
ಯಲಹಂಕ ನ್ಯೂ ಟೌನ್‌, ಬೆಂಗಳೂರು-560 064. 

3. ಡಾ: ಗೀತಾ ಆರ್‌. ಸರ್ಕಾರಿ ಮಹಿಳಾ ಕಾಲೇಜು, | ಮಹಾರಾಣಿ ಮಹಿಳಾ 
ನಂ. 426, ಶ್ರೀನಿವಾಸ ಕೃಪ, ಭಾನು ನಿಲಯ, 7ನೇ ಕೋಲಾರ. ವಿಜ್ಞಾನ ಕಾಲೇಜು, 
ಮೈನ್‌, 5ನೇ ಕ್ರಾಸ್‌, ಆರ್‌.ಪಿ.ಸಿ. ಬಡಾವಣೆ, ಬೆಂಗಳೂರು. 
ವಿಜಯನಗರ, 2ನೇ ಸ್ಟೇಜ್‌, ಬೆಂಗಳೂರು-560 040. 




















೪೯೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೯, ೨೦೦೪ ಭಾಗ - ೨ 





























1 2 3 4 
ವಿಷಯ: ಅರ್ಥಶಾಸ್ತ್ರ 
1. ಡಾ: ಆರ್‌. ಸುಬ್ರಾ ನಾಯಕ, ಸರ್ಕಾರಿ ಕಲಾ ಕಾಲೇಜು, ಸರ್ಕಾರಿ ಮಹಿಳಾ ಕಾಲೇಜು, 
ಕೇರಾಫ್‌ ರಮಾನಂದ ಗ್ಯಾಸ್‌ ಎಜೆನ್ಸಿ, ಬಿ.ಹೆಚ್‌. ಬೆಂಗಳೂರು. ಮಂಡ್ಯ. 
ರೋಡ್‌, ಗೌರಿಬಿದನೂರು, ಕೋಲಾರ 
ಜಿಲ್ಲೆ-561 208. 





1. ಇವರುಗಳ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ಆಗಿಂದಾಗ್ಗೆ ಜಾರಿಯಲ್ಲಿರುವ ಸೇವಾ ಷರತ್ತುಗಳ ನಿಯಮ: ಆದೇಶಗಳ 
ಅಧೀನಕ್ಕೆ ಒಳಪಟ್ಟಿರುತ್ತದೆ. 

2. ಇವರುಗಳ ನೇಮಕಾತಿಯು, ಮಹಿಳಾ ಮೀಸಲಾತಿ ಕುರಿತಂತೆ ಭಾರತದ ಸರ್ವೋಚ್ಛ ನ್ಯಾಯಾಲಯದಲ್ಲಿನ ರಿಟ್‌ ಅರ್ಜಿ 
(ಸಿವಿಲ್‌) ಸಂಖ್ಯೆ: 232/99ರ ಅಂತಿಮ ತೀರ್ಮಾನಕ್ಕೆ ಬದ್ಧವಾಗಿರುತ್ತದೆ. 

3. ಇವರುಗಳನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಮುನ್ನ ಅವರ ವಯಸ್ಸು, ವಿದ್ಯಾರ್ಹತೆಯ ಬಗ್ಗೆ ಮೂಲ ದಾಖಲೆಗಳೊಂದಿಗೆ ತಾಳೆ 
ನೋಡಿ ಪ್ರಸ್ತುತ ನೇಮಕಾತಿ ನಿಯಮಾನುಸಾರ ವಯೋಮಿತಿಯೊಳಗಿದ್ದಾರೆಯೇ ಹಾಗೂ ವಿದ್ಯಾರ್ಹತೆ ಹೊಂದಿರುವ ಬಗ್ಗೆ ಖಚಿತ 
ಪಡಿಸಿಕೊಳ್ಳತಕ್ಕದ್ದು. 

4. ಇವರು ಪರಿವೀಕ್ಷಣಾ ಅವಧಿಯಲ್ಲಿ 1974ರ ಕರ್ನಾಟಕ ಸೇವಾ (ಸೇವಾ ಮತ್ತು ಕನ್ನಡ ಭಾಷೆ ಪರೀಕ್ಷೆಗಳು) ನಿಯಮಾವಳಿಯಲ್ಲಿ 
ನಿಗದಿಪಡಿಸಿರುವ ಕನ್ನಡ ಭಾಷಾ ಮತ್ತು ಇಲಾಖಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕೆಂಬ ಷರತ್ತನ್ನು ವಿಧಿಸಲಾಗಿದೆ ಹಾಗೂ 
ಪರೀಕ್ಷಾರ್ಥ ಅವಧಿಯಲ್ಲಿ ಯು.ಜಿ.ಸಿ. ಮಾರ್ಗಸೂಚಿಗಳನ್ವಯ ಅಲ್ಪಾವಧಿ ಓರಿಯೆಂಟೇಷನ್‌/ ರೆಫ್ರೆಷರ್‌ ಕೋರ್ಸ್‌ನಲ್ಲಿ 
ತರಬೇತಿ ಹೊಂದಿರತಕ್ಕದ್ದು ಮತ್ತು ಕರ್ತವ್ಯ ನಿರ್ವಹಣಾ ವರದಿಯು ತೃಪ್ತಿಕರವಿರತಕ್ಕದ್ದು. 

5. ಇವರ ಸೇವಾ ಜೇಷ್ಠತೆಯು ಪ್ರಸ್ತುತ ಕರ್ನಾಟಕ ಲೋಕಸೇವಾ ಆಯೋಗವು ಆಯಾಯ ವಿಷಯದಲ್ಲಿ ನಿರ್ಧರಿಸಿದಂತೆ 
ಇರತಕ್ಕದ್ದು. ಮುಂದೆ ಕರ್ನಾಟಕ ಲೋಕ ಸೇವಾ ಆಯೋಗವು ಕ್ರೋಢೀಕೃತ ಜೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸಿದಂತೆ ಹಾಗೂ 
ಸರ್ಕಾರದಿಂದ ಪುನಃ ಹೊರಡಿಸುವ ಅಧಿಸೂಚನೆಯಲ್ಲಿರುವಂತೆ ಪಾಲಿಸತಕ್ಕದ್ದು. 

6. ಇವರು ನೇಮಕಾತಿ ಆದೇಶವನ್ನು ನೋಂದಾಯಿತ ಅಂಚೆ ಮೂಲಕ ಕಳುಹಿಸಿದ ದಿನಾಂಕದಿಂದ 15 (ಹದಿನೈದು) ದಿನಗಳೊಳಗೆ 
ಕೆಲಸಕ್ಕೆ ಸೇರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಮೇರಿ ಜಾಯ್ಸ್‌ 

ಪಿ.ಆರ್‌. 1387 ಸರ್ಕಾರದ ಉಪ ಕಾರ್ಯದರ್ಶಿ, 

ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) 


ಅಧಿಸೂಚನೆ 
ಸಂಖ್ಯೆ: ಇಡಿ 483 ಡಿಪಿಐ 2004, ಬೆಂಗಳೂರು, ದಿನಾಂಕ: 27ನೇ ಆಗಸ್ಟ್‌, 2004 
1996ನೇ ಸಾಲಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಸರ್ಕಾರಿ ಸಂಸ್ಕೃತ ಕಾಲೇಜಿನ ಶಕ್ತಿ ವಿಶಿಷ್ಟಾಧೈತ ವೇದಾಂತ 
ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆಯಾಗಿ ದಿನಾಂಕ: 02.07.2002ರ ಸರ್ಕಾರದ ಆದೇಶ ಸಂಖ್ಯೆ: ಇಡಿ 594 
ಡಿಪಿಐ 2001ರ ಪ್ರಕಾರ ನೇಮಕಾತಿ ಹೊಂದಿ, ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜು, ಮೈಸೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ಕೆ.ಎಂ. ಮಹದೇವಯ್ಯ, ಇವರ ಎರಡು ವರ್ಷಗಳ ಖಾಯಂ ಪೂರ್ವ ಸೇವಾವಧಿಯನ್ನು ದಿನಾಂಕ: 05.07.2002 ರಿಂದ 
05.07.2004ಕ್ಕೆ ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಾವಳಿಗಳು 1977ರ ನಿಯಮ 5ರನ್ವಯ ತೃಪ್ತಿಕರವಾಗಿ 
ಪೂರೈಸಿದ್ದಾರೆಂದು ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಫ್‌.ಆರ್‌. ಸಂಬರಗಿ 
ಪಿ.ಆರ್‌. 1388 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು 1,2) 


ಅಧಿಸೂಚನೆ 
ಸಂಖ್ಯೆ: ಇಡಿ 108 ಡಿಎಆರ್‌ 2004, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌, 2004 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಯಾದ ಶ್ರೀಮತಿ ಎಂ.ಡಿ. 
ಗಾಯಿತ್ರಿದೇವಿ ದತ್‌, ನಿರ್ದೇಶಕರು, ರೀಜನಲ್‌ ಇನ್ಸ್‌ಟಿಟ್ಕೂಟ್‌ ಆಫ್‌ ಇಂಗ್ಲೀಷ್‌, ಸೌತ್‌ ಇಂಡಿಯಾ, ಬೆಂಗಳೂರು, ಇವರ 
ಅನ್ಯಸೇವಾ ನಿಯೋಜನಾ ಅವಧಿಯನ್ನು ದಿನಾಂಕ: 11.06.2004 ರಿಂದ 11.06.2005ರ ವರೆಗೆ ಮುಂದುವರೆಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಫ್‌.ಆರ್‌. ಸಂಬರಗಿ 
ಪಿ.ಆರ್‌. 1391 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು 1,2) 


